ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ , ಏಪ್ರಿಲ್ ೧೭, ೨೦೧೪ ( ಚೈತ್ರ ೨೭, ಶಕ ವರ್ಷ ೧೯೩೬ ) 
Bangalore , Thursday , April 17 , 2014 (Chaithra 27 , Shaka Varsha 1936 ) 


ಸಂಚಿಕೆ ೧೬ 
Issue 16 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ, 
ನಂ . 146 , 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು- 3 ರವರ ಕಛೇರಿ 

ಇವರ ನಡವಳಿಕೆಗಳು 
ವಿಷಯ : ತುಮಕೂರು ಡ್ರೈನ್ ಮರ್ಚೆಂಟ್ ಕೋ - ಆಪರೇಟಿವ್ ಬ್ಯಾಂಕ್ , ನಿ., ಬಸವೇಶ್ವರ ನಗರ ಶಾಖೆ, ಬೆಂಗಳೂರು ಇದರ 

ಅಮಲ್ದಾರಿ ಸಂಖ್ಯೆ 1) 790/2011 -12 , 2) 787/2012 - 13, 3) 788/2012 -13 ಮತ್ತು 4) 789 /2012 -13ಕ್ಕೆ 
ಸಂಬಂಧಪಟ್ಟಂತೆ ಮಾರಾಟ ಮಾಡಲಾದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಹಾಗೂ 

ನಿಯಮಗಳು 1960ರ ನಿಯಮ 38 (7) ರ ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ . 
ಉಲ್ಲೇಖ : 1) ಜೆಆರ್‌ಡಿ/ ಯುಬಿಎಫ್/ 4199 /2006 - 07 

2) ಜೆಆರ್‌ಡಿ/ ಯುಬಿಎಫ್/4200 /2006 - 07 

ಜೆಆರ್‌ಡಿ/ ಯುಬಿಎಫ್/ 4201/2006 - 07 
4 ) ಜೆಆರ್‌ಡಿ/ ಯುಬಿಎಫ್ /4203 /2006 - 07 
5) ಅಮಲ್ದಾರಿ ಸಂಖ್ಯೆ 1) 790 /2011 -12, 2) 787 /2012 -13, 3) 788/2012 -13 ಮತ್ತು 4) 789 /2012 - 13ಕ್ಕೆ 
6) ಬಹಿರಂಗ ಹರಾಜು ದಿನಾಂಕ: 07 - 11 -2013 
7) ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ ಇವರ ನ್ಯಾಯಾಲಯದ 

ಆದೇಶ ಸಂಖ್ಯೆ ಡಿಆರ್‌ಬಿ - ಎನ್: ಅಪೀಲು:04:2013 - 14 , ದಿನಾಂಕ: 01 - 03 - 2014 
ಪ್ರಸ್ತಾವನೆ: 

ತುಮಕೂರು ಗ್ರೀನ್ ಮರ್ಚೆಂಟ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., ಬಸವೇಶ್ವರನಗರ ಶಾಖೆ, ಬೆಂಗಳೂರು, ಇದರಲ್ಲಿ ಹೈರ್ ಪರ್ಚೆಸ್ ಕರಾರನ್ನು 
ಬರೆದುಕೊಟ್ಟು ಸಾಲ ಪಡೆದಿದ್ದು, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಅರ್ಬನ್ ಬ್ಯಾಂಕ್ ಫೆಡರೇಷನ್ , ಬೆಂಗಳೂರು ರವರ ನ್ಯಾಯಾಲಯದಲ್ಲಿ 
ದಾವಾ ಸಂಖ್ಯೆ : 1 ) ಜೆಆರ್‌ಡಿ/ ಯುಬಿಎಫ್ / 4199 / 2006 - 07, 2 ) ಜೆಆರ್‌ಡಿ/ ಯುಬಿಎಫ್ /4200/ 2006 - 07 3) ಜೆಆರ್‌ಡಿ/ ಯುಬಿಎಫ್ / 4201 /2006 - 07, 
4) ಜೆಆರ್‌ಡಿ/ ಯುಬಿಎಫ್ /4202 /2006 - 07, 5) ಜೆಆರ್‌ಡಿ/ ಯುಬಿಎಫ್/ 4203 /2006 - 07ಗಳನ್ನು ರಲ್ಲಿ ದಾವೆ ಹೂಡಿರುತ್ತಾರೆ. ಈ ದಾವೆಗಳನ್ನು ಸದರಿ 
ನ್ಯಾಯಾಲಯವು ಇತ್ಯರ್ಥಗೊಳಿಸಿ ಪ್ರತಿವಾದಿಗಳಿಂದ ವಸೂಲಿ ಮಾಡಲು ಆದೇಶಿಸಿದೆ ಹಾಗೂ ಸದರಿ ಮೊತ್ತವನ್ನು ಪಾವತಿಸಲು ವಿಫಲವಾದಲ್ಲಿ ಅವರ 
ಷೆಡ್ಯೂಲ್ ಸ್ಥಿರಾಸ್ತಿ ಮಾರಾಟದಿಂದ ವಸೂಲಿ ಮಾಡಿಕೊಳ್ಳಲು ಸಹ ಆದೇಶಿಸಿದೆ. 

ಈ ಆದೇಶದ ಮೇರೆಗೆ, ಸದರಿ ಬ್ಯಾಂಕಿನವರು ನಿ. 441 ರ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಪಟ್ಟಣ ಬ್ಯಾಂಕುಗಳ 
ಮಹಾಮಂಡಳ, ಬೆಂಗಳೂರು ರವರ ಕಛೇರಿಯಲ್ಲಿ ಅಮಲ್ಲಾರಿ ಪ್ರಕರಣಗಳನ್ನು ವಿವಿಧ ದಿನಾಂಕಗಳಲ್ಲಿ ರೂ . 3 ,92 ,26 ,082/- ಗಳ ವಸೂಲಾತಿಗಾಗಿ 
ಅಮಲ್ದಾರಿ ಪ್ರಕರಣವನ್ನು ದಾಖಲು ಮಾಡಿರುತ್ತಾರೆ. ಈ ಅಮಲ್ದಾರಿ ಪ್ರಕರಣವನ್ನು 1) 790/ 2011 - 12 , 2) 787 / 2012 - 13, 3) 788 / 2012 - 13 ಮತ್ತು 
4) 789 / 2012 - 13 ಎಂದು ದಾಖಲಿಸಿಕೊಂಡು ನಿಯಮಾನುಸಾರ ಹಣ ವಸೂಲಾತಿಗೆ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸಲಾಗಿರುತ್ತದೆ. ಅದರಂತೆ ಈ ಪ್ರಕರಣದಲ್ಲಿ 

ಪ್ರತಿವಾದಿಗಳಿಗೆ ಫಾರಂ - 2ರ ನೋಟೀಸನ್ನು ವಿವಿಧ ದಿನಾಂಕಗಳಲ್ಲಿ ನಮೂನೆ- 6ರ ನೋಟೀಸನ್ನು ವಿವಿಧ ದಿನಾಂಕಗಳಲ್ಲಿ 
ಜಾರಿಗೊಳಿಸಿರುತ್ತಾರೆ. ಈ ಪ್ರಕರಣದ ಪ್ರತಿವಾದಿಗಳು ಅಮಲ್ದಾರಿ ಮೊತ್ತವನ್ನು ಬಡ್ಡಿ ಸಮೇತ ಪಾವತಿ ಮಾಡದೇ ಇರುವುದರಿಂದ ಅವರುಗಳ 

( ೧೦೨೫) 


೧೦೨೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


ಭಾಗ ೩ 


ಜಾಮೀನುದಾರರಾದ ಶ್ರೀ ವೆಂಕಟಪ್ಪ ಬಿನ್ ಕೆಂಪಣ್ಣನವರ ಷೆಡ್ಯೂಲ್ ಸ್ಥಿರಾಸ್ತಿಯನ್ನು ದಿನಾಂಕ: 27 -11 - 2013ರಂದು ಬಹಿರಂಗ ಹರಾಜು ಮಾಡಲು 
ಫಾರಂ - 8ರ ನೋಟೀಸು ಮತ್ತು ಫಾರಂ - 9ರ ನೋಟೀಸನ್ನು ವಿವಿಧ ದಿನಾಂಕಗಳಲ್ಲಿ ಜಾರಿಗೊಳಿಸಿರುತ್ತಾರೆ ಹಾಗೂ ಈ ನೋಟೀಸನ್ನು ತಹಸೀಲ್ದಾರ್‌, 
ತುಮಕೂರು, ತುಮಕೂರು ಜಿಲ್ಲೆ ಮತ್ತು ನಿಯಮ 441 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಅರ್ಬನ್ ಬ್ಯಾಂಕ್ ಫೆಡರೇಷನ್ ಕಛೇರಿಯಲ್ಲಿ 
ಪ್ರಕಟಣೆಗೊಳಿಸಿರುತ್ತಾರೆ. ಹಾಗೂ ಈ ಸ್ಥಿರಾಸ್ತಿಯ ಬಹಿರಂಗ ಹರಾಜು ಸಂಬಂಧ ನೋಟೀಸನ್ನು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ದಿನಪತ್ರಿಕೆಗಳಲ್ಲಿ 
ದಿನಾಂಕ: 07 - 11 -2013ರಂದು ಪ್ರಕಟಣೆ ನೀಡಲಾಗಿರುತ್ತದೆ. 

ರ ಮಾರಾಟಾಧಿಕಾರಿಗಳು ದಿನಾಂಕ: 27 -11 -2013ರಂದು ಹರಾಜು ನಡವಳಿಯನ್ನು ನಡೆಸಿದ್ದು, ಅದನ್ನು ಪ್ರತ್ಯೇಕವಾಗಿ 
ದಾಖಲು ಮಾಡಿರುತ್ತಾರೆ . ಶ್ರೀ ವೆಂಕಟಪ್ಪ ಬಿನ್ ಕೆಂಪಣ್ಣ ಇವರ ಈ ಕೆಳಕಾಣಿಸಿದ ಸ್ಥಿರಾಸ್ತಿಯನ್ನು ನಿಯಮಾನುಸಾರ ಬಹಿರಂಗ ಹರಾಜಿಗೆ 
ಒಳಪಡಿಸಿರುತ್ತಾರೆ. ಈ ಪೂರ್ವದಲ್ಲಿ ಈ ಸ್ಥಿರಾಸ್ತಿಯ ಮೌಲ್ಯಮಾಪನವು ಸಬ್ ರಿಜಿಸ್ಟಾರ್‌ರವರ ಮೌಲ್ಯ 670 ಲಕ್ಷ ಹಾಗೂ ಮಾರುಕಟ್ಟೆ ಮೌಲ್ಯ ರೂ . 
540 .00 ಲಕ್ಷಗಳೆಂದು ಬ್ಯಾಂಕಿನ ಅಧಿಕೃತ ಮೌಲ್ಯ ಮಾಪಕರಿಂದ ದೃಢೀಕರಣ ಪಡೆದಿರುತ್ತಾರೆ. 

ಸ್ಥಿರಾಸ್ತಿಯ ವಿವರ ಹಾಗೂ ಚೆಕ್ಕುಬಂದಿ 
ಸ್ಥಿರಾಸ್ತಿಯ ವಿವರ : 
ನೋಂದಣಿ ಜಿಲ್ಲೆ 

ಯಲಹಂಕ 
ಉಪ ನೋಂದಣಾಧಿಕಾರಿಯವರ ಕಛೇರಿ 

ಯಲಹಂಕ ಟೌನ್ 


ಸ್ಥಿರಾಸ್ತಿಯ ಅಸೆಸ್ಮೆಂಟ್ ಸಂಖ್ಯೆ 
ಯಲಹಂಕ ಹೋಬಳಿ, ಅನಂತಪುರ ಗ್ರಾಮದ ಸರ್ವೆ ನಂ . 9ರಲ್ಲಿ 
ಯಲಹಂಕ ಹೋಬಳಿ, ಅನಂತಪುರ ಗ್ರಾಮದ ಸರ್ವೆ ನಂ . 8/ 3ರಲ್ಲಿ 


ಆಸ್ತಿಯ ತರಹ 
ಮಳೆ ಆಶ್ರಯ 
ಮಳೆ ಆಶ್ರಯ 


ವಿಸ್ತೀರ್ಣ (ಕಟ್ಟಡದ ಅಳತೆ) 
2 ಎಕರೆ 20 ಗುಂಟೆ 
34 ಗುಂಟೆ 


ಮಾರಾಟಾಧಿಕಾರಿಗಳು ಸಲ್ಲಿಸಿರುವ ಹರಾಜು ನಡವಳಿಗಳಂತೆ ಸದರಿ ದಿನದಂದು 6 ಜನ ಬಿಡ್ಡುದಾರರು ಭಾಗವಹಿಸಿದ್ದು , ಅವರುಗಳಲ್ಲಿ 
ಶ್ರೀಮತಿ ಪದ್ಮಪ್ರಿಯ ರೂಪೇಶ್ ಇವರು ರೂ . 540.00 ಲಕ್ಷಗಳ ಹೆಚ್ಚಿನ ಬಿಡ್ಡುದಾರರಾಗಿರುತ್ತಾರೆ. ಹಾಗೂ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಾಗಿರುವುದರಿಂದ 
ಹಾಗೂ ಷೆಡ್ಯೂಲ್ ಸ್ವತ್ತನ್ನು ಹೆಚ್ಚಿನ ಬಿಡ್‌ದಾರರ ಹೆಸರಿನಲ್ಲಿ ನಿಲ್ಲಿಸಲಾಗಿರುತ್ತದೆ. ಹಾಗೂ ಸಬ್ ರಿಜಿಸ್ಟಾರ್‌ ಮೌಲ್ಯಕ್ಕಿಂತ ಕಡಿಮೆಯಿದ್ದರೂ ಸಹ ಆಸ್ತಿಯ 
ಒಡೆಯನಾದ ಶ್ರೀ ವೆಂಕಟಪ್ಪ ಬಿನ್ ಕೆಂಪಣ್ಣನವರು ಸದರಿ ಹರಾಜು ಮಾರಾಟಕ್ಕೆ ನನ್ನದೇನು ಆಕ್ಷೇಪಣೆ ಇಲ್ಲ ಹಾಗೂ ನನ್ನ ಪೂರ್ಣ ಸಮ್ಮತಿ ಇರುತ್ತದೆ 
ಎಂಬುದಾಗಿ ತಿಳಿಸಿರುವುದರಿಂದ, ಶ್ರೀಮತಿ ಪದ್ಮಪ್ರಿಯ ರೂಪೇಶ್ ಇವರು ನಿಯಮಾನುಸಾರ ಹರಾಜಿನ ಆರಂಭಿಕ ಠೇವಣಿ (Intial deposit) ಉಳಿದ ಮೊತ್ತ 
ಹಾಗೂ ಸ್ಟಾಂಪ್ ಖರೀದಿ ಮೊತ್ತ ಸೇರಿ ಒಟ್ಟು ರೂ . 5,81,14,000/ - ಗಳನ್ನು ಈ ಕೆಳಕಾಣಿಸಿದಂತೆ ಬ್ಯಾಂಕಿನ ಬಸವೇಶ್ವರನಗರ ಶಾಖೆಯಲ್ಲಿ ನಿಗಧಿತ 
ಸಮಯದಲ್ಲಿ ಜಮಾ ಮಾಡಿರುತ್ತಾರೆ. ವಿವರ ಈ ಕೆಳಕಂಡಂತಿರುತ್ತದೆ. 
ದಿನಾಂಕ: 27 - 11 - 2013 | ಖಾತೆ ಸಂಖ್ಯೆ 30302424130 ಯಿಂದ ವರ್ಗಾವಣೆ 

ರೂ . 10, 000 / 


ರೂ . 81, 00 , 000 / 


ದಿನಾಂಕ : 27 -11- 2013 | ಖಾತೆ ಸಂಖ್ಯೆ 30302424130 ಯಿಂದ ವರ್ಗಾವಣೆ 
ದಿನಾಂಕ : 09 - 01 - 2014 | ಖಾತೆ ಸಂಖ್ಯೆ 30302424130 ಯಿಂದ ವರ್ಗಾವಣೆ 


ರೂ . 2,75, 02 ,000/ 


ದಿನಾಂಕ: 09 - 01 - 2014 


| ಖಾತೆ ಸಂಖ್ಯೆ 30302424130 ಯಿಂದ ವರ್ಗಾವಣೆ 


| 


ರೂ . 2 , 25 ,02 ,000 / 


ಒಟ್ಟು 

- ರೂ . 5, 81,14 ,000 / 
ಅದರಂತೆ ಮಾರಾಟಾಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲಾತಿಗಳನ್ನು ಒದಗಿಸಿದ್ದು, ಮೇಲೆ ತಿಳಿಸಿರುವ ಸ್ಥಿರಾಸ್ತಿಯ ಬಹಿರಂಗ 
ಹರಾಜಿನ ಮಾರಾಟವನ್ನು ಸ್ಥಿರೀಕರಣಗೊಳಿಸಬೇಕೆಂದು ಕೋರಿರುವ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಹೊರಡಿಸಿದೆ. 

ಆದೇಶ ಸಂಖ್ಯೆ : ಎಆರ್ - 44 / ಸಿಇಪಿ/ 35/2013 - 14 , ದಿನಾಂಕ: 03ನೇ ಮಾರ್ಚ್, 2014 

ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 38( 6)( ಎ) ಮತು 
38( 7) ನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 101ರೊಂದಿಗೆ ಓದಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ವಲಯ, 
ಬೆಂಗಳೂರು ನಗರ ಜಿಲ್ಲೆ ಇವರ ನ್ಯಾಯಾಲಯದ ಆದೇಶ ಸಂಖ್ಯೆ : ಡಿಆರ್‌ಬಿ - ಎನ್ : ಅಪೀಲು: 04 :2013 - 14 , ದಿನಾಂಕ: 01 - 03 - 2014ರನ್ವಯ ಹಾಗೂ 
ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ 139 ಸಿಎಲ್‌ಎಂ 2010, ದಿನಾಂಕ: 17 - 02 - 2011ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉತ್ತರ ವೃತ್ತ, ಬೆಂಗಳೂರು ನಗರ ಜಿಲ್ಲೆ, ಆದ ನಾನು ಅಮಲ್ದಾರಿ ಪ್ರಕರಣ ಸಂಖ್ಯೆ : 
1) 790/2011 - 12, 2) 787 /2012 - 13, 3) 788 /2012 - 13 ಮತ್ತು 4) 789 /2012 - 13 ಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕಿನ ಮಾರಾಟಾಧಿಕಾರಿಗಳು 
ನಡೆಸಿರುವ ದಿನಾಂಕ : 27 - 11 - 2013ರ ಬಹಿರಂಗ ಹರಾಜಿನಲ್ಲಿ ರೂ . 540 ಲಕ್ಷಗಳಿಗೆ ಶ್ರೀಮತಿ ಪದ್ಮಪ್ರಿಯ ರೂಪೇಶ್ ಬಿನ್ ಜಗನ್ನಾಥ ನಾಯ್ತು, ನಂ . 
161 /31, 10ನೇ ಬಿ ಮುಖ್ಯರಸ್ತೆ, ಒಂದನೇ ಬ್ಲಾಕ್, ಜಯನಗರ, ಬೆಂಗಳೂರು ಇವರಿಗೆ ಶ್ರೀ ವೆಂಕಟಪ್ಪ ಬಿನ್ ಕೆಂಪಣ್ಣ ಇವರು ಜಾಮೀನುದಾರರಾಗಿದ್ದ 
ಸಾಲದ ವಸೂಲಾತಿಗಾಗಿ ಮಾರಾಟ ಮಾಡಿರುವ ಸ್ಥಿರಾಸ್ತಿಯನ್ನು ಸ್ಥಿರೀಕರಿಸಿ ಆದೇಶಿಸಿದೆ. 

ಸ್ಥಿರಾಸ್ತಿಯ ವಿವರ ಮತ್ತು ಚಕ್ಕುಬಂಧಿ 


ಸ್ಥಿರಾಸ್ತಿಯ ಅಸೆಸ್‌ಮೆಂಟ್ ಸಂಖ್ಯೆ 
ಯಲಹಂಕ ಹೋಬಳಿ, ಅನಂತಪುರ ಗ್ರಾಮದ ಸರ್ವೆ ನಂ . 9ರಲ್ಲಿ | 


ಆಸ್ತಿಯ ತರಹ 
ಮಳೆ ಆಶ್ರಯ 


| ವಿಸ್ತೀರ್ಣ (ಕಟ್ಟಡದ ಅಳತೆ) 
| 2 ಎಕರೆ 20 ಗುಂಟೆ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


೧೦೨೭ 


ಪೂರ್ವಕ್ಕೆ 
ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


ಮುನಿಮೋಟಯ್ಯನವರ ಆಸ್ತಿ 
ಮರಿಯಮ್ಮನವರ ಆಸ್ತಿ 
ಚಿಕ್ಕಣ್ಣ ಮತ್ತು ವೆಂಕಟಪ್ಪ ಆಸ್ತಿ 
ಮೋಟಪ್ಪನವರ ಆಸ್ತಿ 

ಮತ್ತು 


34 ಗುಂಟೆ 


ಯಲಹಂಕ ಹೋಬಳಿ , ಅನಂತಪುರ ಗ್ರಾಮದ ಸರ್ವೆ ನಂ . 8/3ರಲ್ಲಿ ಮಳೆ ಆಶ್ರಯ 
ಪೂರ್ವಕ್ಕೆ 

ಕುರಿಯಣ್ಣನವರ ಆಸ್ತಿ 
ಪಶ್ಚಿಮಕ್ಕೆ 

ಚಿಕ್ಕಣ್ಣನವರ ಆಸ್ತಿ 
ಉತ್ತರಕ್ಕೆ 

ಮುನಿಮೋಟಯ್ಯನವರ ಆಸ್ತಿ 
ದಕ್ಷಿಣಕ್ಕೆ 

ವೆಂಕಟಪ್ಪನವರ ಆಸ್ತಿ . 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 03 - 03 - 2014ರಂದು ಹೊರಡಿಸಿರುತ್ತೇನೆ. 


PR 181 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಉತ್ತರವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ, 

ಬೆಂಗಳೂರು 
ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ , ಬೆಂಗಳೂರು- 560001 

ಕಛೇರಿ ಆದೇಶ ಸಂಖ್ಯೆ: ಔನಿಇ/798 /ಸಿಬ್ಬಂದಿ/2013 -14, ದಿನಾಂಕ: 10 - 02 - 2014 
ವಿಷಯ : ಇಲಾಖೆಯ ಗ್ರೂಪ್- ಎ ಅಧಿಕಾರಿಗಳಾದ ಸಹಾಯಕ ಔಷಧ ನಿಯಂತ್ರಕರ ವರ್ಗಾವಣೆಯ ಮೇರೆಗೆ 

ಸ್ಥಳನಿಯುಕ್ತಿ ಕುರಿತು. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 279 ಐಎಂಎಂ 2013, ದಿನಾಂಕ 07 - 02 - 2014. 


ಉಲ್ಲೇಖಿತ ಸರ್ಕಾರದ ಅಧಿಸೂಚನೆಯ ಮೇರೆಗೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಹಾಯಕ ಔಷಧ ನಿಯಂತ್ರಕರನ್ನು ವರ್ಗಾವಣೆ 
ಮಾಡಿ ಆದೇಶ ಹೊರಡಿಸಲಾಗಿರುವುದರಿಂದ, ಅವರು ಈ ಕೆಳಕಂಡಂತೆ ಪ್ರಭಾರವನ್ನು ವಹಿಸಿಕೊಳ್ಳಲು ಮತ್ತು ವಹಿಸಿಕೊಡಲು ಆದೇಶಿಸಿದೆ. 
ಕ್ರಮ | ಅಧಿಕಾರಿಯ ಹೆಸರು ಹಾಗೂ ಕಾರ್ಯ ವರ್ಗಾವಣೆ ಮೇರೆಗೆ 

ಪ್ರಭಾರ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ 
ಸಂಖ್ಯೆ | ನಿರ್ವಹಣಾ ಸ್ಥಳ ಸ್ಥಳನಿಯುಕ್ತಿಗೊಂಡ ಕಛೇರಿ 

ಈ ಬಗ್ಗೆ 
ಶ್ರೀ ಎಂ . ಸುರೇಶ್, 

ಸಹಾಯಕ ಔಷಧ ನಿಯಂತ್ರಕರ ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಸಹಾಯಕ ಔಷಧ ನಿಯಂತ್ರಕರು ಕಛೇರಿ, 

ಪ್ರಭಾರವನ್ನು ಶ್ರೀ ಪಿ . ರಮೇಶ್, ಸಹಾಯಕ ಔಷಧ 
ರಾಮನಗರ ವೃತ್ತ, 

ಬೆಂಗಳೂರು ವೃತ್ತ- 2, 

ನಿಯಂತ್ರಕರು, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ 
ರಾಮನಗರ. 

ಬೆಂಗಳೂರು. 

ವಹಿಸಿಕೊಟ್ಟು, ತದನಂತರ ಸಹಾಯಕ ಔಷಧ 
ನಿಯಂತ್ರಕರ ಕಛೇರಿ, ಬೆಂಗಳೂರು ವೃತ್ತ -2 , ಇಲ್ಲಿ 
ನೂತನವಾಗಿ ಸೃಜನೆಯಾಗಿರುವ ಸಹಾಯಕ ಔಷಧ 
ನಿಯಂತ್ರಕರು -2 ಹುದ್ದೆಯ ಪ್ರಭಾರವನ್ನು 
ವಹಿಸಿಕೊಂಡು ನಿರ್ವಹಿಸುವುದು . 


ಶ್ರೀ ಪಿ . ರಮೇಶ್ ರವರು ರಾಮನಗರ ವೃತ್ತದ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಯ ಅಧಿಕ ಪ್ರಭಾರವನ್ನು ವಹಿಸಿಕೊಂಡು, ತಮ್ಮ ಹಾಲಿ 
ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸುವುದು . 

ಸಂಬಂಧಪಟ್ಟ ಸಹಾಯಕ ಔಷಧ ನಿಯಂತ್ರಕರುಗಳು ತಮ್ಮ ಹುದ್ದೆಯ ಪ್ರಭಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಹಿಸಿಕೊಡುವ ಹಾಗೂ 
ವಹಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಮುಗಿಸತಕ್ಕದ್ದು ಹಾಗೂ ತಮ್ಮ ಬಳಿ ಇರುವ ಯಾವುದೇ ತನಿಖಾ ಕಡತಗಳನ್ನು , ವಶಪಡಿಸಿಕೊಂಡ ದಾಖಲೆ, ಮುದ್ದೆಮಾಲ್ 
ಇತ್ಯಾದಿಗಳನ್ನು 2 - 3 ದಿನಗಳಲ್ಲಿ ಎಲ್ಲಾ ವಿವರಗಳೊಂದಿಗೆ ಹಸ್ತಾಂತರಿಸಿ, ವರದಿಯನ್ನು ಕೇಂದ್ರ ಕಛೇರಿಗೆ ಸಲ್ಲಿಸಲು ಆದೇಶಿಸಿದೆ. 
PR. 197 

ಔಷಧ ನಿಯಂತ್ರಕರು ( ಪ್ರಭಾರ ) 
SC . 25 


0090 FADD FEIE ODZIE , TODOJOT , izjet 02 , 9008 

ಭಾಗ ೩ 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), BANGALORE 
CLARIFICATION UNDER SECTION 59(4 ) OF THE KARNATAKA VALUE ADDED TAX ACT, 2003 . 

Sub : KVAT Act, 2003 - Clarification under Section 59(4)regarding the rate of tax 

applicable on transfer of right to use of coffee vendingmachines – reg . 
Ref: Application dated : 16 -01 -2014 of M /s. Skanda Century Foods Private 

Limited , Bangalore . ( TIN - 29550200645 ) 
In the application cited above of M /s . Skanda Century Foods Private Limited , No . 36 , St. Marks Road , Old HP Hajji Petrol 
Bunk Compound , Bngalore -560001 has sought clarification regarding the rate of tax applicable on “transfer of right to use of coffee 
vending machines . 
2 . Section 59(4 ) of the Karnataka Value Added Tax Act , 2003 empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do , for the purpose ofmaintaining uniformity in the work of 
assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue . 
3 . Hence the following clarification is issued . 

CLARIFICATION NO . CLR .CR . 154/ 13- 14 , DATED : 06 -03- 2014 
It is clarified that the “transfer of right to use of coffee vending machines covered under CET heading 8516 .71 .00 is liable to 
tax at 14 .5 % with effect from 01. 08 .2012under section 4 (1) (b )(ii) of the Karnataka Value Added Tax Act,2003 . 

AJAY SETH 
PR . 190 

Commissioner of Commercial Taxes , 
SC . 100 

(Karnataka), Bangalore 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), BANGALORE 
CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT, 2003 . 

Sub : KVAT Act, 2003 - Clarification under Section 59 (4 )regarding the rate of tax 

applicable on ‘CNC -Wire cut electric discharge machine – reg . 
Ref: Application dated : - NIL - of M /s. Bhagavathi Technologies , Bangalore. 

( TIN -29751100792) 
In the application cited above of M /s. Bhagavathi Technologies, No .170, 5th Cross , 4th Main Road , (Old No .11, 14th E 
Cross ), Behind Vikranth Hotel, Industrial Town , Rajajinagar , Bngalore -560044 has sought clarification regarding the rate of tax 
applicable on CNC -Wire cut electric discharge machine . 
2. Section 59 (4 ) of the Karnataka Value Added Tax Act , 2003 empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do , for the purpose of maintaining uniformity in the work of 
assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue . 
3 . Hence the following clarification is issued. 

CLARIFICATION NO . CLR . CR . 120 /13 -14 , DATED : 06 -03-2014 
It is clarified that the CNC -Wire cut electric discharge machine covered under CET heading 8456 . 30 .00 is liable to tax at 
14 .5 % with effect from 01. 08 . 2012as unscheduled goods under section 4 (1) (b ) (iii) of the Karnataka Value Added Tax Act,2003 . 

AJAY SETH 
PR . 187 

Commissioner of Commercial Taxes , 

(Karnataka), Bangalore 
SC .100 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), BANGALORE 

CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT, 2003 . 
Sub : KVAT Act , 2003 - Clarification under Section 59 (4)regarding the rate of tax applicable on Vinegar (Natural or 

Flavoured) – reg. 
Ref: Application dated :18 -12 -2013 of M /s . Ecovinal International Pvt. Ltd., Bangalore . (TIN -29430051428 ) 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


ogs 


In the application cited above of M /s. Ecovinal International Pvt. Ltd ., Plot No.82 -90, KIADB Industrial Area, Kunigal-572130 
has sought clarification regarding the rate of tax applicable on Vinegar (Natural or Flavoured ) . 
2 . Section 59(4 ) of the Karnataka Value Added Tax Act , 2003 empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do , for the purpose of maintaining uniformity in the work of 
assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue. 
3 . Hence the following clarification is issued. 

CLARIFICATION NO . CLR .CR . 137 / 13- 14 , DATED : 06 -03 -2014 
It is clarified that the Vinegar (Natural or Flavoured ) covered under CET heading 2209 is liable to tax at 14 .5 % with effect 
from 01.08 .2012as unscheduled goods under section 4 (1) (b )(iii) of the Karnataka Value Added Tax Act,2003. 

AJAY SETH 
PR . 192 

Commissioner of Commercial Taxes , 

(Karnataka), Bangalore 
SC .100 

COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA ), BANGALORE 
CLARIFICATION UNDER SECTION 59 ( 4 ) OF THE KARNATAKA VALUE ADDED TAX ACT, 2003 . 
Sub : KVAT Act, 2003 - Clarification under Section 59(4 ) regarding the rate of tax applicable on 

House hold insecticides -reg . 
Ref : Application dated :06 -01 -2014 of M /s . Sagar Marketing , Bangalore. (TIN .29450583559 ) 
In the application cited above of M /s . Sagar Marketing, No.84, 1st Cross , Cubbonpet, Bangalore -560002 has sought 
clarification regarding the rate of tax applicable on House hold insecticides . 
2 . Section 59(4 ) of the Karnataka Value Added Tax Act , 2003 empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do, for the purpose of maintaining uniformity in the work of 
assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue . 
3. Hence the following clarification is issued . 

CLARIFICATION NO .CLR .CR .144/13 - 14 , DATED : 11-03 - 2014 
It is clarified that the House hold insecticides sold as LICEL , LICENIL , NOK 99 -AEROSOLES, NOK 99 -LIQUID , 
WOODSHIELD , NOK BAIT, NOK LINES are liable to tax at 14.5 % from 01.08 .2012 as unscheduled goods under section 4 (1) (b )(ii) of 
the Karnataka Value Added Tax Act, 2003. 

AJAY SETH 
PR . 189 

Commissioner of Commercial Taxes, 

(Karnataka ), Bangalore 
SC . 100 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA ), BANGALORE 
CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT , 2003 . 
Sub : KVAT Act, 2003 - Clarification under Section 59(4 ) regarding the rate of tax applicable on 

Dome Sleeves -reg . 
Ref: Application dated :08 -01-2014 of M /s. Techtronics, Bangalore . (TIN . 29810077506 ) 

In the application cited above of M /s . Techtronics, No, B -70, 2nd Cross, 1st Stage , Peenya Industrial Estate , Bangalore 
560058 has sought clarification regarding the rate of tax applicable on Dome Sleeves . 
2 . Section 59 (4 ) of the Karnataka Value Added Tax Act , 2003 empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do , for the purpose of maintaining uniformity in the work of 
assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue . 
3. Hence the following clarification is issued . 


noao 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


ಭಾಗ ೩ 


CLARIFICATION NO. CLR. CR. 146 / 13-14 , DATED : 13-03- 2014 
It is clarified that the Dome Sleeves are liable to tax at 14 .5 % from 01. 08 .2012 as unscheduled goods under section 4 ( 1) 
(b )( iii) of the Karnataka Value Added Tax Act,2003. 

AJAY SETH 
PR . 193 

Commissioner of Commercial Taxes , 

(Karnataka ), Bangalore 
SC . 100 

COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE 
CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT, 2003 . 
Sub : KVAT Act, 2003 - Clarification under Section 59 (4 ) regarding the rate of tax applicable on 

Children s play ground equipments ’-reg . 
Ref : Application dated : 14 -02- 2014 of M /s. Vinyaas Play Systems, Bangalore. (TIN . 29030480194 ) 

In the application cited above of M /s . Vinyaas Play Systems, No . 172 , Srigandhadakaval, Near Gangothri International 
School, Hanumanthanagar, Sunkadakatte, Bangalore -560091 has sought clarification regarding the rate of tax applicable on Children s 
play groundequipments . 
2 . Section 59 (4 ) of the Karnataka Value Added Tax Act , 2003 empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do, for the purpose of maintaining uniformity in the work of 
assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue. 
Hence the following clarification is issued . 

CLARIFICATION NO . CLR .CR . 171/13 -14 , DATED : 13-03-2014 
It is clarified that the Children s play ground equipments like Swings , Slides , Climbers Spring Riders and Park equipments 
like benches, lamp post, dustbins etc. , are liable to tax at 14 .5 % from 01.08 . 2012 as unscheduled goods under section 4 (1 ) (b )(iii of 
the Karnataka Value Added Tax Act,2003 . 

AJAY SETH 
PR . 194 

Commissioner of Commercial Taxes , 

(Karnataka ), Bangalore 
SC. 100 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), BANGALORE 
CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT, 2003. 

Sub : KVAT Act, 2003 - Clarification under Section 59 (4)regarding the rate of tax 

applicable on ‘Ammonia in aqueous solution – reg . 
Ref: Application dated : 06 -01 -2014 of M /s. Ammonia Marketing Company, 

Bangalore . ( TIN -29480128661) 
In the application cited above of M /s . Ammonia Marketing Company , Post Box No .5840 , No . 125 , 3rd Phase , Peenya 
Industrial Area , Bngalore-560058 has sought clarification regarding the rate of tax applicable on ‘Ammonia in aqueous solution . 
2 . Section 59 (4 ) of the Karnataka Value Added Tax Act , 2003 empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do , for the purpose of maintaining uniformity in the work of 
assessments and collection of revenue. It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue. 
3 . Hence the following clarification is issued . 

CLARIFICATION NO .CLR .CR . 143/ 13 - 14 , DATED : 06 -03- 2014 


It is clarified that the Ammonia in aqueous solution or aqua ammonia covered under CET heading 2814. 20 .00 is liable to 
tax at 5.5 % with effect from 01.08.2012as per Sl. No . 3 of the Table in the Notification No. FD 115 CSL 2007 (10 ), dated 30.07. 2007. 
PR . 188 

AJAY SETH 
SC . 100 

Commissioner of Commercial Taxes, 

(Karnataka ), Bangalore 


ಭಾಗ ೩ 


FJDTEBE ODEJE, MOJSd, beer 02 , 9008 


0020 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), BANGALORE 
CLARIFICATION UNDER SECTION 59(4) OF THE KARNATAKA VALUE ADDED TAX ACT, 2003. 

Sub : KVAT Act, 2003 - Clarification under Section 59 (4 ) regarding the rate of 

tax applicable on Diesel Generators -reg . 
Ref : Application dated: 11.09 .2013of M /s . A . S. Power Solutions, Bangalore 

560002 ( TIN :29400394291) 
In the application cited above of M /s. A .S . Power Solutions , No . 1/10 , Naaz Complex, Osman Khan Road , Bangalore 
560002 , has sought clarification regarding the rate of tax applicable on DieselGenerators . 
2 . Section 59 (4 ) of the Karnataka Value Added Tax Act, 2003 empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do , for the purpose of maintaining uniformity in the work of 
assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue . 
3 . Hence the following clarification is issued . 

CLARIFICATION NO .CLR . CR .85 / 13 - 14 , DATED : 06 -03-2014 
It is hereby clarified that the rates of tax applicable on D .G . Sets are as indicated below . 
SI.No Goods 

Rate of tax /Section 
D .G . Sets with capacity of 15 (i) 12 .5 % with effect from 01. 04 .2005 to 04 . 08 . 2005 under Section 4 (1 )(b ) of the KVAT 
KVA and above 

Act, 2003 . 
( ii ) 4 % with effect from 05 . 08 . 2005 to 31. 03 . 2010 . 
(iii) 5 % with effect from 01.04 . 2010 to 31 .07 .2012 . 
(iv) 5 .5 % with effect from 01- 08 -2012 
as per Sl.No.35 of the Table in the Notification No. FD 316 CSL 2005 (1) dated :05 -08 

2005 read with Sl.No. 20 of Third Schedule to the KVAT Act, 2003. 
2 D . G . Sets below 15 KVA (i) 12 .5 % with effect from 01.04 .2005 to 31.03 .2010 under Section 4 (1)(b ) of the KVAT 

Act, 2003. 
(ii) 5 % with effect from 01.04 .2010 to 31.07 .2012 as per Sl.No . 13 of the Table in the 
Notification No. FD 82 CSL 2010 ( III), dated 31. 03 . 2010 . 
(iii) 5 . 5 % with effect from 01. 08 . 2012 as per Sl. No. 13 of the Table in the Notification 
No . FD 82 CSL 2010 ( III), dated 31.03.2010 as amended by Notification No . FD 143 
CSL 2012 (1), dated: 31.7 . 2012 . 


AJAY SETH 
PR .191 

Commissioner of Commercial Taxes, 

(Karnataka ), Bangalore 
SC . 100 

COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA ), BANGALORE 
CLARIFICATION UNDER SECTION 59(4 ) OF THE KARNATAKA VALUE ADDED TAX ACT, 2003. 
Sub : KVAT Act, 2003 - Clarification under Section 59(4)regarding the rate of tax applicable on cotton 

pads made for specific use - reg . 
Ref : Application dated : 07-01-2014 of M /s. Asian Corp , Bangalore. (TIN -29920652510 ) 

In the application cited above of M /s . Asian Corp , No .45 /A , Ground Floor, New Bamboo Bazar Road , Bngalore -560051 has 
sought clarification regarding the rate of tax applicable on cotton pads made for specific use . 
2 . Section 59 (4 ) of the Karnataka Value Added Tax Act , 2003 empowers the Commissioner of Commercial Taxes to clarify the rate of 
tax payable under the Act, if he considers it necessary or expedient so to do, for the purpose ofmaintaining uniformity in the work of 
assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue . 
3. Hence the following clarification is issued . 

CLARIFICATION NO . CLR .CR . 148 / 13 - 14 , DATED : 18 -03-2014 
It is clarified that the specially made cotton pads for applying of lotions and creams for removing nail polish , etc . are liable to 
tax at 14 .5 % with effect from 01. 08 .2012as unscheduled goods under section 4 (1) (b )(iii) of theKarnataka Value Added Tax Act,2003 . 
PR . 206 

AJAY SETH 
SC . 100 

Commissioner of Commercial Taxes , 

(Karnataka ), Bangalore 


೧೦೩. ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭ , ೨೦೧೪ 

ಭಾಗ ೩ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಸಂಖ್ಯೆ : ಆಕುಕ 186 ಸಿಜಿಇ 2012 ಬೆಂಗಳೂರು, ದಿನಾಂಕ : 12 - 03- 2014 

ಅಧಿಸೂಚನೆ 
ವಿಷಯ : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಕೆಮಿಸ್ಟ್, ಹಿರಿಯ ಕೆಮಿಸ್ಟ್ 

ಮತ್ತು ಮುಖ್ಯ ಕೆಮಿಸ್ಟ್ಗಳ ದಿನಾಂಕ 01 - 04 - 2012ರಲ್ಲಿ ಇದ್ದಂತೆ ಅಂತಿಮ ಜೇಷ್ಠತಾ 

ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 
ಆಯುಕ್ತಾಲಯದ ಪತ್ರ ಸಂಖ್ಯೆ : ಎಲ್.ಆರ್. ಓ /241/2011-12 ದಿನಾಂಕ 26 - 04 - 2012 ಮತ್ತು ಎಲ್.ಆರ್. ಓ /240/2013 -14 ದಿನಾಂಕ 27 - 01 - 2014ರಲ್ಲಿ ಪ್ರಸ್ತಾಪಿಸಿರುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯ ಕೆಮಿಸ್ಟ್, ಹಿರಿಯ ಕೆಮಿಸ್ಟ್ ಮತ್ತು ಮುಖ್ಯ ಕೆಮಿಸ್ಟ್ಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ 01- 04 - 2012ರಲ್ಲಿ ಇದ್ದಂತೆ ಪ್ರಕಟಿಸಲಾಗಿತ್ತು . ಜೇಷ್ಠತಾ ಪಟ್ಟಿಯಿಂದ ಬಾಧಿತರಾಗುವ ನೌಕರರುಗಳಿಂದ ಆಕ್ಷೇಪಣೆ/ 
ಸಲಹೆಗಳನ್ನು ಲಿಖಿತ ಮೂಲಕ 15 ದಿನಗಳೊಳಗಾಗಿ ಸಲ್ಲಿಸುವಂತೆ ಕೋರಲಾಗಿತ್ತು. ಸದರಿ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ ಸಲಹೆಗಳು ಸರ್ಕಾರಕ್ಕೆ ಬಂದಿರುವುದಿಲ್ಲ. ಅದರಂತೆ ದಿನಾಂಕ 01 - 04 - 2012 ರಲ್ಲಿದ್ದಂತೆ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮುಖ್ಯ ಕೆಮಿಸ್ಟ್, ಹಿರಿಯ ಕೆಮಿಸ್ಟ್ ಮತ್ತು ಕೆಮಿಸ್ಟ್ಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಅನುಬಂಧ -1, 2 ಹಾಗೂ 3 ಗಳಲ್ಲಿದ್ದಂತೆ ಪ್ರಕಟಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ . ನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಆರೋಗ್ಯ 1& 2 ಶಾಖೆ) 

ಅನುಬಂಧ - 1 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ದಿನಾಂಕ 01 - 04 - 2012 ರಲ್ಲಿದ್ದಂತೆ ಮುಖ್ಯ ಕೆಮಿಸ್ಟ್ಗಳ ಅಂತಿಮ ಜೇಷ್ಠತಾ ಪಟ್ಟಿ 


ನೈಜವಾಗಿ 


ಜೇಷ್ಠತಾ 
ಸಂಖ್ಯೆ 


ಅಧಿಕಾರಿಗಳ ಹೆಸರು 


ನೇರ ನೇಮಕಾತಿ / 
ಮುಂಬಡ್ತಿ / ಇತರೆ 


ಮೀಸಲಾತಿ 
ವರ್ಗ 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ನೇಮಕಾತಿ ಜೇಷ್ಠತೆಗೆ 
ನೈಜವಾದ ಅರ್ಹತೆ 

ದಿನಾಂಕ 


ಮುಂಬಡ್ತಿ ಪಡೆದ 

ದಿನಾಂಕ 


ಷರಾ 


ಜೇಷ್ಠತಾ 
ಸಂಖ್ಯೆ 


ಮುಖ್ಯ ಕೆಮಿಸ್ಟ್ 
ಶ್ರೀ ನಂಜುಂಡಯ್ಯ ಎಸ್.ಎನ್ 

| ಮುಂಬಡಿ 

| - 01 - 06 - 1955 01 - 10 - 1984 03 - 06 - 2009 

03 - 06 - 2009 
ಅನುಬಂಧ -2 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ದಿನಾಂಕ 01 - 04 - 2012 ರಲ್ಲಿದ್ದಂತೆ ಹಿರಿಯ ಕೆಮಿಸ್ಟ್ಗಳ ಅಂತಿಮ ಜೇಷ್ಠತಾ ಪಟ್ಟಿ 

- ನೈಜವಾಗಿ ನೇಮಕಾತಿ ಜೇಷ್ಠತೆಗೆ 
ನೇರ ನೇಮಕಾತಿ/ ಮೀಸಲಾತಿ 

ಸೇವೆಗೆ ಸೇರಿದ 
ಅಧಿಕಾರಿಗಳ ಹೆಸರು 

ಜನ್ಮ ದಿನಾಂಕ 

ನೈಜವಾದ ಅರ್ಹತೆ 

ಮುಂಬಡ್ತಿ ಪಡೆದ 
ವರ್ಗ 
ಮುಂಬಡ್ತಿ/ ಇತರೆ 

ದಿನಾಂಕ 
ದಿನಾಂಕ 

ದಿನಾಂಕ 

ಹಿರಿಯ ಕೆಮಿಸ್ಟ್ 
ಶ್ರೀಮತಿ ಶಾರದ ಎಂ 

ಮುಂಬಡ್ತಿ 

ಪ . ಜಾ 21 - 04 - 1961 22 - 10 - 1984 

06 - 11 - 2009 

06 - 11 - 2009 
ಶ್ರೀ ಶೇಷಗಿರಿ ಬಿ . ಜಿ ಮುಂಬಡ್ತಿ 01 - 05 - 1967 12 - 11 - 1999 

24 - 10 - 2009 

24 - 10 - 2009 


ಷರಾ 


: 


ಮಳೆಗಾರ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೭, ೨೦೧೪ 


೧೦೩೩ 


ನೈಜವಾಗಿ 


ಜೇಷ್ಠತಾ 
ಸಂಖ್ಯೆ 


ಷರಾ 


ನೇರ ನೇಮಕಾತಿ/ ಮೀಸಲಾತಿ 

ನೇಮಕಾತಿ ಜೇಷ್ಠತೆಗೆ 

ಸೇವೆಗೆ ಸೇರಿದ 
ಅಧಿಕಾರಿಗಳ ಹೆಸರು 
ಮುಂಬಡ್ತಿ/ ಇತರೆ 

ಜನ್ಮ ದಿನಾಂಕ 
ವರ್ಗ 

ದಿನಾಂಕ ಮುಂಬಡ್ತಿ ಪಡೆದ 

ನೈಜವಾದ ಅರ್ಹತೆ 
ದಿನಾಂಕ 

ದಿನಾಂಕ 
ಶ್ರೀ ಲೋಕೇಶ್ ಪಿ ಮುಂಬಡ್ತಿ 19 - 01 - 1973 23 - 11 - 1999 

02 - 11 - 2009 

02 - 11 - 2009 
ಶ್ರೀ ಲಿಂಗಪ್ಪ ಬಿ ಮುಂಬಡ್ತಿ 10 - 08 - 1974 17 - 11 - 1999 

02 - 11 - 2009 

02 - 11 - 2009 
ಅನುಬಂಧ- 3 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ದಿನಾಂಕ 01 - 04 - 2012 ರಲ್ಲಿದ್ದಂತೆ ಕೆಮಿಸ್ಟ್ಗಳ ಅಂತಿಮ ಜೇಷ್ಠತಾ ಪಟ್ಟಿ 


| 02 - II - 2 


ಜೇಷ್ಠತಾ 


ಮೀಸಲಾತಿ 


ಅಧಿಕಾರಿಗಳ ಹೆಸರು 


ನೇರ ನೇಮಕಾತಿ/ 
ಮುಂಬಡ್ತಿ/ ಇತರೆ 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ನೈಜವಾಗಿ 
ಮುಂಬಡ್ತಿ ಪಡೆದ 

ದಿನಾಂಕ 


ನೇಮಕಾತಿ ಜೇಷ್ಠತೆಗೆ 
ನೈಜವಾದ ಅರ್ಹತೆ 

ದಿನಾಂಕ 


ಷರಾ 


ಸಂಖ್ಯೆ 


ವರ್ಗ 


ಶ್ರೀಮತಿ ಶೋಭಾ ಬಿ . ಸಿ . 


ಮುಂಬಡ್ತಿ 


20 - 07 - 1972 


15 - 11 - 1999 


21 - 07 - 2005 


21 - 07 - 2005 


25 - 12 - 1970 


08 - 11 -1999 


20 - 05 - 2005 


20 - 05 - 2005 


ಶ್ರೀ ಮಂಜುನಾಥ ಸೇತ್ರ 
ಶ್ರೀ ದುರ್ಯೋಧನ ಜಮಗೇಕರ್ ಎಸ್ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


ಪ. ಜಾ 


10 - 06 - 1970 


16 - 11 - 1999 


01 - 06 - 2005 


01 - 06 - 2005 


ಶ್ರೀಮತಿ ರಾಜೇಶ್ವರಿ ಎಸ್ 


ಪ. ಜಾ 


21 - 03 - 1973 


12 - 11 - 1999 


17 - 05 - 2005 


17 - 05 - 2005 


ಶ್ರೀ ಆನಂದ್ ಟಿ 


ಪ, ಪ 


19 - 08 - 1966 


15 - 11 - 1999 


23 - 05 - 2005 


23 - 05 - 2005 


ಮುಂಬಡ್ತಿ 
ಮುಂಬಡ್ತಿ 


ಶ್ರೀಮತಿ ತಬಸ್ಸುಮ್ ಭಾನು 


22 - 07 - 1971 


15 - 11 - 1999 


03 - 04 - 2006 


03 - 04 - 2006 


ಶ್ರೀಮತಿ ಕೆ . ರಾಜಲಕ್ಷ್ಮಿ 


ಮುಂಬಡ್ತಿ 


05 - 09 - 1969 


12 - 11 - 1999 


27 - 10 - 1999 


27 - 10 - 1999 


ಮುಂಬಡ್ತಿ 


01 - 06 - 1969 


18 - 11 - 1999 


04 - 11 - 2009 


04 - 11 - 2009 


05 - 07 - 1973 


27 -11 - 1999 


27 - 10 - 2009 


27 - 10 - 2009 


ಶ್ರೀ ಅಬ್ದುಲ್ ಹಮೀದ್ ಕಲ್ಮನಿ 
ಶ್ರೀ ಬಸವರಾಜ ಗೋವಿನಗಿಡದ 
ಶ್ರೀಮತಿ ನಾಗಮಣಿ ಎಂ 

ಶ್ರೀ ಹೆಚ್ . ಎಂ . ನಂಜುಂಡಸ್ವಾಮಿ 
12 | ಶ್ರೀ ಕೊಟ್ರೇಶ್ ಹೆಚ್ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


01 - 06 - 1972 


15 - 11 - 1999 


27 - 10 - 2009 


27 - 10 - 2009 


19 - 07 - 1975 


15 - 11 - 1999 


09 - 11 - 2009 


09 - 11 - 2009 


ಮುಂಬಡ್ತಿ 


21 - 07 - 1971 


15 - 11 - 1999 


02 - 11 - 2009 


02 - 11 - 2009 


ಪಿ. ನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಆರೋಗ್ಯ 1 & 2 ಶಾಖೆ) 


PR199 


೧೦೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 

ಭಾಗ ೩ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ) 

ಹೆಚ್ಚುವರಿ ಅಧಿಸೂಚನೆ 

ಸಂಖ್ಯೆ: ಲೋ9/70 / ಇಎಪಿ/ 2012, ಬೆಂಗಳೂರು, ದಿನಾಂಕ:20 - 03 - 2014 . 
ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ: 3 ಲಿಂಕ್ ಸಂಖ್ಯೆ : 64 ಡಿ (ಎನ್.ಹೆಚ್. 48 ನಿಂದ ಡಾಬಾಸ್‌ಪೇಟೆ ವರೆಗೆ 
ಶಿವಗಂಗೆ ಬೈಪಾಸ್) (2ನೇ ಮೈಲ್ ಸ್ಟೋನ್) ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು 
ಪರಿಶೀಲಿಸಿ ಸದರಿ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ : 3ನ್ನು ಅಭಿವೃದ್ಧಿಪಡಿಸಲು ಅವಶ್ಯವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ :3ರ 
ರಸ್ತೆ ಅಭಿವೃದ್ಧಿಗೆ ಅವಶ್ಯವಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂಧಿ ಅಥವಾ ಯೋಜನಾ ನಿರ್ದೇಶಕರ 
ಪರವಾಗಿ ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ ಅಥವಾ ಅಡ್ಡಿ ಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 

ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೇ ಮಾಡುವ ಒಪ್ಪಂದದ ಕ್ರಯ , 
ಕರಾರು, ಬೋಗ್ಯ, ಲೀಜ್, ಅದಲು - ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆಯ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ . ಒಂದು ವೇಳೆ ಮಾಡಿದ್ದರೂ 
ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಮತ್ತು ಸಂಬಂಧಪಟ್ಟ ತಹಶೀಲ್ದಾರ್‌ರವರ ಕಚೇರಿಯಲ್ಲಿ ಇಡಲಾಗಿದೆ. 

- : ಷೆಡ್ಯೂಲ್ : 
ಗ್ರಾಮ :ಶಿವಗಂಗೆ ಹೋಬಳಿ: ಸೋಂಪುರ ತಾಲ್ಲೂಕು: ನೆಲಮಂಗಲ 

ಜಿಲ್ಲೆ: ಬೆಂಗಳೂರರು ಗ್ರಾಮಾಂತರ 


ಆಕಾರಬಂದಿಯಂತೆ ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 


ಚಕ್ಕು ಬಂದಿ 


ಪಹಣಿಯಂತೆ 


*)& 


ಒಟ್ಟು 


ಪಹಣಿಯಂತೆ 
ಖಾತೆದಾರರ ಹೆಸರು 
ಶ್ರೀಯುತರು/ಶ್ರೀಮತಿ 


ಖರಾಬು 


ಆಕಾರ 


ಐನು 


ಒಟ್ಟು 


ಆಕಾರ 


ಸ. ನಂ . 


ತರಹ 


ಆಕಾರ 
ಬಂದಿನಂತೆ 
ಒಟ್ಟು ವಿಸ್ತೀರ್ಣ 

ಎ - ಗು 


ಖರಾಬು 
ಎ - ಗು 


ಪೂರ್ವ | 


ಪಶ್ಚಿಮ 


ಉತ್ತರ 


ದಕ್ಷಿಣ 


: 


ಎ - ಗು 


ಎ - ಗು 


ಎ - ಗು 


ವಿಸ್ತೀರ್ಣ 
ಎ - ಗು 


ಎ - ಗು 


| 


9ರ 


ಗ್ರಾಮ 


ಖುಷಿ 


0 - 20 


0 - 20 


| 


0 - 75 


0 - 09 


0- 09 | 0- 33 | ರಸ್ತೆ | ಉಳಿದ 

ಭಾಗ 


0 - 20 


ಬರಗೇನಹಳ್ಳಿ 

ಗಡಿ 


ಸೆ 


ವಿದ್ಯಾ ಇಲಾಖೆ 
ಡೈರೆಕ್ಟರ್ ಸರ್ಕಾರಿ - 
ಸರ್ಕಾರಿ ಸ್ಕೂಲ್ 
ಶಿವಗಂಗೆ 
* ಎಸ್. ಸಿ. ರಂಗೇಗೌಡ 
ಬಿನ್ ಚಿಕ್ಕ ಮರಿಯಪ್ಪ, 
* ಗೋವಿಂದ ರಾಜು 
ಬಿನ್ ಚಿಕ್ಕ ಮರಿಯಪ್ಪ 


23 


| ಖುಷ್ಟಿ | 


0 - 38 


0 - 09 


| 


0 - 29 


| 


0 - 86 


0 - 10 


0 - 10 


| 0- 17 | 


23ರ 
ರಸ್ತೆ | ಉಳಿದ 

ಭಾಗ 


ಸಂ . ನಂ . 26 


64, 


26 | 


0 - 38 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


೧೦೩೫ 


ಆಕಾರಬಂದಿಯಂತೆ ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 


ಚಕ್ಕು ಬಂದಿ 


*) 


ಪಹಣಿಯಂತೆ 
ಖಾತೆದಾರರ ಹೆಸರು 
ಶ್ರೀಯುತರು /ಶ್ರೀಮತಿ 


ಆಕಾರ 


ಒಟ್ಟು 


ಆಕಾರ 


| 


ಸ , ನಂ . 


| 


ಪಹಣಿಯಂತೆ 

ಒಟ್ಟು 
ವಿಸ್ತೀರ್ಣ 
ಎ - ಗು 


ಆಕಾರ 
ಬಂದಿನಂತೆ ಖರಾಬು 
ಒಟ್ಟು ವಿಸ್ತೀರ್ಣ | ಎ - ಗು 

ಎ - ಗು 


ತರಹ 


ಉಳಿಕೆ 
ಎ - ಗು 


ಐನು 
ಎ - ಗು 


ಖರಾಬು 
ಎ - ಗು 


ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


. 


ಎ - ಗು 


26 /1ರ 


ಸ . ನಂ . 


ಸಂ . ನಂ . 


26 


| ಖುಷಿ | 


0-24 


| 0 -03 


0 -21 | 0 -68 | 0 - 00.04 


0 - 00. 04 | 


0 - 01 


ಉಳಿದ 


26 /1ರ 
ಉಳಿದ ಭಾಗ. 


0 - 24 


* ಲಕ್ಷ್ಮೀ ನಾರಾಯಣ 
ಬಿನ್ ಚಿಕ್ಕ ಮರಿಯಪ್ಪ 
*ಶಿವಕುಮಾರ್ ಬಿನ್ 
ಚಿಕ್ಕ ಮರಿಯಪ್ಪ 
*ಎಸ್.ಸಿ. ರಾಮಕೃಷ್ಣಪ್ಪ 
ಬಿನ್ ಚಿಕ್ಕ ಮರಿಯಪ್ಪ 
* ರಾಮಲಕ್ಷ್ಮಮ್ಮ ಕೋ . 
ರಾಮಸ್ವಾಮಯ್ಯ 
* ಚಿಕ್ಕ ಮರಿಯಪ್ಪ 
ರಂಗಯ್ಯ 
* ರಾಮಮೂರ್ತಿ 

| 
ಬಿನ್ ಮರಿಯಪ್ಪ 
* ರಾಮಲಕ್ಷ್ಮಮ್ಮ ಕೋ . 
ರಾಮಸ್ವಾಮಯ್ಯ 
* ರಂಗಸ್ವಾಮಿ * 
ಚಂದ್ರಪ್ಪ * ಸಿದ್ದಪ್ಪ - | 
ಬಿನ್ ಲೇ , ತೋಪಯ್ಯ 
* ಎಸ್. ಸಿ. 
ಹೊನ್ನಶ್ಯಾಮಿಗೌಡ - | 
ಬಿನ್ ಚಿಕ್ಕ ಗಂಗಯ್ಯ 
* ಟಿ. ಗಿರಿಯಪ್ಪ * 
ಶಿವಣ್ಣ - ಬಿನ್ 
ತಿಮ್ಮಯ್ಯ 


23, 


26 /5 


ಭಾಗ 


35 ರ 


35ರ ಉಳಿದ 


3S 


35 


ಸ. ನಂ. 


| ಖುಷ್ಠಿ | 


2 -05 


| 0-1 | 1- 34 | 2-37 | 


1 - 84 


2 - 37 


0-01 | 


0 - 01 


- 


| 0- 01 


0 - 01 


| 0- 26 


ಉಳಿದ 


ಸ. ನಂ . 36 . 


2 - 05 


36 


ಭಾಗ 


ಭಾಗ 


ಸ. ನಂ . 


361ರ 


360 


|| 


ಖುಷ್ಠಿ 


1-13 


361ರ 
ಉಳಿದ 


| 0- 03 | 1-10 | 1-730 - 03 | 


1 - 73 


- 


| 


0-03 | 0-11 


ರಸ್ತೆ 


1 - 13 


3672 


ಉಳಿದ ಭಾಗ 


ಭಾಗ 


36 /2 


2 - 23 


0 - 11 


| 2 - 12 | 3 -18 


0 - 14 


0 - 14 


0 -50 


ಸ. ನಂ . 
36 /5 


ಸಂ . ನಂ . 
36 / 


3672ರ 

36/ 2ರ 
ಉಳಿದ ಭಾಗ | ಉಳಿದ ಭಾಗ 


2 - 23 


೧೦೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


ಭಾಗ ೩ 


ಆಕಾರಬಂದಿಯಂತೆ ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 


ಚಕ್ಕು ಬಂದಿ 


*)2 


ಪಹಣಿಯಂತೆ 
ಖಾತೆದಾರರ ಹೆಸರು 
ಶ್ರೀಯುತರು /ಶ್ರೀಮತಿ 


೨೩ 


ಆಕಾರ 


ಏನು 


ಆಕಾರ 


| 


ಸ , ನಂ . 


| 


ಪಹಣಿಯಂತೆ 

ಒಟ್ಟು 
ವಿಸ್ತೀರ್ಣ 
ಎ - ಗು 


ತರಣೆ 


ಆಕಾರ 
ಬಂದಿನಂತೆ 
ಒಟ್ಟು ವಿಸ್ತೀರ್ಣ | ಎ - ಗು 

ಎ - ಗು 


ಉಳಿಕೆ 
ಎ - ಗು 


ಖರಾಬು 
ಎ - ಗು 


ಒಟ್ಟು 
ಎ - ಗು 


ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


: 


ಎ - ಗು 


36/4 


| 


ಖುಷಿ | 


0 - 38 


| 


- 


| 0 - 38 | 1- 31 | 


0- 07 


| 


- 


| 0 -07 | 0 -22 | 


ಸ. ನಂ . 
36 / 3 | 


ಸಂ . ನಂ . 
36 /5 


3674 ರ 
| ಉಳಿದ ಭಾಗ. 


ಸ. ನಂ . 43 | 


0 -38 


* ಆರ್ . ಎಸ್ . 
ಕಲಾವತಮ್ಮ ಕೋ . ಟಿ. 
ಆರ್. ಸುಬ್ಬಣ್ಯಂ 
* ಆರ್. ಎಸ್. 
ಜಯಂತ್ ಬಾಬು , 

| 
ಟಿ. ಎಸ್ . ವಸಂತ್ 
ಕುಮಾರ್, ಆರ್. 
* ಆರ್. ಎಸ್. 
ಸತೀಶ್ ಬಾಬು ಬಿನ್ 
ಟಿ. ಆರ್. ಸುಬ್ರಮಣ್ಯಂ 
* ಆರ್ . ಎಸ್. 
ಕಲಾವತಮ್ಮ ಕೋ . ಟಿ . 
ಆರ್. ಸುಬ್ಬಣ್ಯಂ 
* ಆರ್. ಎಸ್. 
ಜಯಂತ್ ಬಾಬು , 
ಟಿ. ಎಸ್ . ವಸಂತ್ 
ಕುಮಾರ್, ಆರ್. 
* ಆರ್. ಎಸ್. ಸತೀಶ್ 
ಬಾಬು ಬಿನ್ ಟಿ. ಆರ್. 
ಸುಬ್ರಮಣ್ಯಂ 


36/5ರ 


36 /5 


| 


ಖುಷಿ 


0 - 38 


0 - 38 


| 


1 - 32 


0 -15 


0 - 15 


| 


ಸ . ನಂ .3 | ಸಂ . ನಂ . 36/5ರ 36 /5ರ 
6/4 | 36/2 | ಉಳಿದ ಭಾಗ | ಉಳಿದ ಭಾಗ 


0 - 53 


0 - 38 


* ಗಂಗಮೂರ್ತಿ - 
ಬಿನ್ ಮುತ್ತರಾಯಪ್ಪ 


43 / 


ಖುಷ್ಠಿ 


2 - 02 


2 - 02 


2 - 63 


0 - 22 


0 - 22 


0 - 77 


ಸ . ನಂ . 
44 


ಸ. ನಂ . 36 | 


43 / ಎರ 
ಉಳಿದ ಭಾಗ 


2 - 02 


ಸ. ನಂ . 


43 / ರ 
ಉಳಿದ 

ಭಾಗ 
43 /3A 
ಉಳಿದ 
ಭಾಗ. 
43 /3ಬಿ 
ರ ಉಳಿದ 


* ಎಸ್. ಸಿ. ಕಲ್ಪನಾ - 
ಬಿನ್ ಚಂದ್ರಶೇಖರಯ್ಯ 


10 | 


43 /3A 


ಖುಷಿ 


1 - 13 


1 - 13 


1 - 71 


0 - 18 


0 - 18 


0 - 63 


ಸ. ನಂ . 49 


ಸ . ನಂ . 
43 /3ಬಿ 


1 - 13 


50 


* ಎಸ್ . ಸಿ . ಕಲ್ಪನಾ - 
ಬಿನ್ ಚಂದ್ರಶೇಖರಯ್ಯ 


43/3B 


ಖುಷ್ಠಿ 


1 - 16 


1 - 16 


1 - 80 


0 - 00. 04 


0 - 00 . 04 | 


0 - 01 


| ಸ . ನಂ .51 | 


ಸ . ನಂ . 
43 /3A 


43 /3ಬಿ ರ 
ಉಳಿದ ಭಾಗ. 


1 - 16 


ಭಾಗ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


೧೦೩೭ 


ಆಕಾರಬಂದಿಯಂತೆ ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 


ಚಕ್ಕು ಬಂದಿ 


ಪಹಣಿಯಂತೆ 


*)& 


ಒಟ್ಟು 


ಪಹಣಿಯಂತೆ 
ಖಾತೆದಾರರ ಹೆಸರು 
ಶ್ರೀಯುತರು /ಶ್ರೀಮತಿ 


op2 


ಆಕಾರ 


ಏನು 


ಒಟ್ಟು 


ಆಕಾರ 


| 


ಸ , ನಂ . 


| 


ತರಣೆ 


ಆಕಾರ 
ಬಂದಿನಂತೆ 
ಒಟ್ಟು ವಿಸ್ತೀರ್ಣ | ಎ - ಗು 

ಎ - ಗು 


ಉಳಿಕೆ 
ಎ - ಗು 


ಖರಾಬು 
ಎ - ಗು 


ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


: 


ಎ - ಗು 


ವಿಸ್ತೀರ್ಣ 
ಎ - ಗು 


ಎ- ಗು 


| 


44ರ 


* ಗಂಗಮೂರ್ತಿ - 
ಬಿನ್ ಮುತ್ತರಾಯಪ್ಪ 


| 


44 


| ಖುಷ್ಠಿ | 


3 - 26 


0 - 01 


| 


3 - 25 


6 - 70 


0 - 13 


| 


- 


0 - 13 


| 


0 - 46 


44ರ 
ಉಳಿದ 
ಭಾಗ. 


ಉಳಿದ 


ಸ. ನಂ . 43 


| 


ಸ . ನಂ . 49 


3 - 26 


ಭಾಗ 


49 ರ 
ಉಳಿದ 


| 


49 


ಖುಷ್ಠಿ 


0-06 | 7-33 | 


7 - 39 


| 


0 - 06 


7 - 33 


0- 21 


| 


- 


| 


0 -21 


| 0 - 74 | 


49 / ರ 
ಉಳಿದ 
ಭಾಗ 


| 


ಸ . ನಂ . 44 


| 


ಸ . ನಂ . 43 


| 


9 - 01 


ಭಾಗ 


* ಎಂ . ಹೇಮಾವತಿ 
ಕೋ ಚಂದ್ರಪ್ಪ 
* ಗಂಗಣ್ಣ ಬಿನ್ 
ಹೊನ್ನಪ್ಪ 
* ಗಂಗಣ್ಣ 
* ವನಜಾಕ್ಷಮ್ಮ - 
ಕೋ , ಲೇ . ಚಿಕ್ಕ 
ಹೊನ್ನಯ್ಯ 
* ವೀರಮ್ಮ 
* ಗಂಗಣ್ಣ 
* ಸಿ.ಗಂಗಯ್ಯ ಬಿನ್ 
ಲೇ . ಚಿಕ್ಕ ಹೊನ್ನಯ್ಯ 
* ಗಂಗಮ್ಮ 
* ಹೊನ್ನಪ್ಪ 
*ಎಸ್. ಸಿ.ಹೊನ್ನಗಂಗಶೆಟ್ಟಿ 
- ಬಿನ್ ಲೇ . 
ಚಂದ್ರಶೇಖರಯ್ಯ 
* ಲಲಿತಮ್ಮ ಬಿನ್ 
ಹೊನ್ನಶೆಟ್ಟಪ್ಪ 

| 
*ಶಿವಾನಂದ ಬಿನ್ 
ಹೊನ್ನಶೆಟ್ಟಪ್ಪ 
* ಎಸ್. ಹೆಚ್ . ನಟರಾಜು 
ಬಿನ್ ಹೊನ್ನಶೆಟ್ಟಪ್ಪ 


14 


50 


| ಖುಷಿ | 


7 - 25 


| 0 - 05 | 7 -20 | 10 -35 | 


0 - 02 | 


- 


| 0 - 02 


50ರ 

50ರ ಉಳಿದ 
| 0 - 07 | ಉಳಿದ | ಸಂ . ನಂ .43 | 

ಭಾಗ. 
ಭಾಗ 


ಸ . ನಂ .51 


| 


7 - 25 


೧೦೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


ಭಾಗ ೩ 


ಆಕಾರಬಂದಿಯಂತೆ ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 


ಚಕ್ಕು ಬಂದಿ 


ಪಹಣಿಯಂತೆ 


*) 


ಒಟ್ಟು 


ಪಹಣಿಯಂತೆ 
ಖಾತೆದಾರರ ಹೆಸರು 
ಶ್ರೀಯುತರು /ಶ್ರೀಮತಿ 


ಆಕಾರ 


ಒಟ್ಟು 


ಆಕಾರ 


| 


ಸ , ನಂ . 


| 


ತರಹ 


ಆಕಾರ 
ಬಂದಿನಂತೆ ಖರಾಬು 
ಒಟ್ಟು ವಿಸ್ತೀರ್ಣ | ಎ - ಗು 

ಎ - ಗು 


ಉಳಿಕೆ 
ಎ - ಗು 


ಐನು 
ಎ - ಗು 


ಖರಾಬು 
ಎ - ಗು 


ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


ವಿಸ್ತೀರ್ಣ 
ಎ - ಗು 


. 


ಎ - ಗು 


* ಎಸ್. ಹೆಚ್ . ಉಮೇಶ್ 
ಬಿನ್ ಹೊನ್ನಶೆಟ್ಟಪ್ಪ 
* ಎಸ್. ಹೆಚ್ . ಪ್ರಕಾಶ್ 
ಬಿನ್ ಹೊನ್ನಶೆಟ್ಟಪ್ಪ 
* ಎಸ್ . ಹೆಚ್ . ವಿಜಯ 
ಕುಮಾರ್ ಬಿನ್ 
ಹೊನ್ನಶೆಟ್ಟಪ್ಪ 
* ಎಸ್ . ಹೆಚ್. 
ವಿರೂಪಾಕ್ಷ ಬಿನ್ 
ಹೊನ್ನಶೆಟ್ಟಪ್ಪ 
*ಎಸ್. ಹೆಚ್. 
ಲೋಕೇಶ್ ಬಿನ್ 
ಹೊನ್ನಶೆಟ್ಟಪ್ಪ 
ಎಸ್ . ಶಿವಶಂಕರ್ 
ಬಿನ್ ಎಸ್ . ಶಂಭು 
ಲಿಂಗಪ್ಪ 
* ಎಸ್ . ಶಿವಪ್ರಕಾಶ್ 
ಬಿನ್ ಎಸ್ . ಶಂಭು 
ಲಿಂಗಪ್ಪ 


51ರ 
ಉಳಿದ 


ಸಂ . ನಂ . 


15 


51 


| 


ಖುಷಿ 


5 - 16 


5 - 16 


| 7 - 46 


0 - 15 


0 - 15 


| ಸ. ನಂ . 50 | ಸ, ನಂ . 52 | 


5 -16 


43 


ಭಾಗ. 


* ವಿ . ಶ್ರೀನಿವಾಸಮೂರ್ತಿ 
ಬಿನ್ ಆರ್. ವೆಂಕಟೇಶ್ 


52 / 


ಖುಷಿ 


3 - 16 


3- 16 | 4 -70 


1 - 00 


1 - 00 


1 - 40 


ಸ. ನಂ . 
52 /2 


52ರ 
ಉಳಿದ 
ಭಾಗ 


ಸ . ನಂ . 51 


3 - 16 


ಸ . ನಂ . 


* ಲಕ್ಷ್ಮಮ್ಮ ಕೋ 
ಮರಿಯಪ್ಪ ಈ ರಾಜಮ್ಮ 
ಕೋ ನೀಲಕಂಠಯ್ಯ 


52 /2 


ಖುಷ್ಠಿ 


1 - 10 


1 - 10 


0 - 06 


0 - 06 


0 - 21 


ಸಂ . ನಂ . 
520 


52 /2ರ 
ಉಳಿದ ಭಾಗ 


ಸ್ತೆ 


1 -10 


52 /3 


ಸಂ . ನಂ . 


18 


* ಎಂ . ಚನ್ನಮ್ಮ ಕೋ 
ನಾಗರಾಜು 


52/3 


0 - 25 


0 - 25 


0 - 05 


0 - 05 


0 - 17 


ಸ . ನಂ . 
52/ 4 


52 /3ರ 
ಉಳಿದ ಭಾಗ 


0 - 25 


522 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


೧೦೩೯ 


ಆಕಾರಬಂದಿಯಂತೆ ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 


ಚಕ್ಕು ಬಂದಿ 


ಪಹಣಿಯಂತೆ 


*)2 


ಒಟ್ಟು 


ಪಹಣಿಯಂತೆ 
ಖಾತೆದಾರರ ಹೆಸರು 
ಶ್ರೀಯುತರು/ಶ್ರೀಮತಿ 


op2 


ಆಕಾರ 


ಐನು 


ಒಟ್ಟು 


ಆಕಾರ 


| 


ಸ , ನಂ . 


| 


ತರಹ 


ಆಕಾರ 
ಬಂದಿನಂತೆ 
ಒಟ್ಟು ವಿಸ್ತೀರ್ಣ || 

ಎ - ಗು 


ಉಳಿಕೆ 
ಎ - ಗು | ಎ - ಗು 


ಖರಾಬು 
ಎ - ಗು 


ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


: 


ಎ 


- 


ಗ 


ಎ - ಗು 


ವಿಸ್ತೀರ್ಣ 
ಎ - ಗು 


ಎ - ಗು 


52 /4ರ 


ಸಂ . ನಂ . 


52 /4ರ 


19 


52 / 4 


| ಖುಷಿ 


0 - 26 


- 


| 


0 - 26 


|| 


0 - 90 


0 - 02 


0 - 02 


0 - 07 


ಉಳಿದ 


ರಸ್ತೆ 


| 


0 - 26 


| 


52 /3 


| ಉಳಿದ ಭಾಗ | 


ಭಾಗ. 


* ಹುಳಿಯಪ್ಪ, 
ನಂಜಪ್ಪ, ರಾಜಣ್ಣ ಬಿನ್ 
ಗಂಗಾಧರಯ್ಯ 
* ಶಿವಣ್ಣ, ಗಂಗಣ್ಣ 
ಬಿನ್ ಗಂಗಾಧರಯ್ಯ 
* ವಿ .ಶ್ರೀನಿವಾಸಮೂರ್ತಿ 
ಬಿನ್ ಆರ್. 
ವೆಂಕಟೇಶ್ 


55ರ 
ಉಳಿದ 


20 | 


55 


| ಖುಷಿ 


3 -12 


| 


- 


| 3 -12 | 5 - 25 | 


0 - 04 


0 - 04 


ಗ್ರಾಮ 
ಕಂಬಾಳ 
ಗಡಿ 


0 -16 


55ರ ಉಳಿದ 

ಭಾಗ 


3 - 12 


ಭಾಗ 


ಒಟ್ಟು | 5 - 07 . 08 


- 


- 


| 


5 - 07 .08 


ಗ್ರಾಮ : ಹೊಸಪಾಳ್ಯ ( ಶಿವಗಂಗೆ ಗ್ರಾಮ ಪಂಚಾಯಿತಿ) 


ಹೋಬಳಿ:ಸೋಂಪುರ 


ತಾಲ್ಲೂಕು : ನೆಲಮಂಗಲ 


ಜಿಲ್ಲೆ: ಬೆಂ . ಗ್ರಾಮಾಂತರ 


ಚಕ್ಕುಬಂದಿ 


ಸ್ವತ್ತಿನ 
ವಿವರ 


ಖಾತೆದಾರನ 
/ ಮಾಲೀಕನ ಹೆಸರು 


ಭೂಸ್ವಾಧೀನಕ್ಕೆ 
ಒಳಪಡುವ 

ವಿಸ್ತೀರ್ಣ 
ಚ. ಮೀ . ಗಳಲ್ಲಿ 


ಆಕಾರ 


ಮರಗಳು 


ಬಾವಿ 


ಕಟ್ಟಡ 


ಷರಾ (ಒಟ್ಟು 
ವಿಸ್ತೀರ್ಣ 


ಸಂಖ್ಯೆ 


ಪೂರ್ವ 


| 


ಪಶ್ಚಿಮ 


ದಕ್ಷಿಣ 


ಪಾಳು 


ಉತ್ತರ 
ಮರಿಯಪ್ಪನ 
ಪಾಳು 


263 


ಎನ್ . ರಾಜು ತಂದೆ 
ಲೇ , ನಾಗರಾಜಯ್ಯ 


75 .30 


ಪಾಳುಮನೆ 
8.2x9 .15 ಮೀ . 


ಮನೆ 


ಪಾಳು 


272 


ಗವಿರಂಗಯ್ಯ ತಂದೆ 
ಲೇ . ಮರಿಯಪ್ಪ 


8411 


ರಾಮಮೂರ್ತಿ 
ಯವರ ಪಾಳು 


ಪದ್ಮನಾಭಯ್ಯ 
ನವರ ಪಾಳು 


ಪಾಳುಮನೆ 
13 . 72x2 .90 ಮೀ . 
5 .19x8 .54 ಮೀ . 


ಮನೆ 


ಪಾಳು 


273 / 


ರಾಮಸ್ವಾಮಿ ತಂದೆ 
ಲೇ . ಪುಟ್ಟರಂಗಯ್ಯ 


33 .45 


ಗವಿರಂಗಯ್ಯ 
ನವರ ಪಾಳು 


ರಂಗಣ್ಣನವರ 

ಪಾಳು 


ಪಾಳುಮನೆ 
7.32x4 . 57 ಮೀ . 


ಮನೆ 


ರಂಗಣ್ಣ ತಂದೆ 


271 /286 


ಪಾಳು 
ಮನೆ 


84 .20 


ರಾಮಸ್ವಾಮಿ 
ಯವರ ಪಾಳು 


ರಂಗಣ್ಣನ 
ಮನೆ 


ಪಾಳುಮನೆ 
15 .24x3.35 ಮೀ . 
5 .18x6. 40 ಮೀ . 


- 


- 


ಹೊನ್ನಯ್ಯ 


R .N .I. No.KARBIL /2001/47147 POSTAL REGN. No. RNP/KA /BGS/2202/2014 -16 
Licensed to post without prepayment WPP No . 297 


೧೦೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


ಭಾಗ ೩ 


ಸ್ವತ್ತಿನ 


ಸ್ವತ್ತಿನ 


ಚಕ್ಕುಬಂದಿ 


ಖಾತೆದಾರನ 
/ ಮಾಲೀಕನ ಹೆಸರು 


ಭೂಸ್ವಾಧೀನಕ್ಕೆ 
ಒಳಪಡುವ 
ವಿಸ್ತೀರ್ಣ 
ಚ. ಮೀ .ಗಳಲ್ಲಿ 


ಆಕಾರ 


ಮರಗಳು 


ಬಾವಿ 


ಕಟ್ಟಡ 


ಷರಾ (ಒಟ್ಟು 
ವಿಸ್ತೀರ್ಣ 


ಸಂಖ್ಯೆ 


ವಿವರ 


ಪೂರ್ವ 


ಪಶ್ಚಿಮ | 


ಉತ್ತರ 


ದಕ್ಷಿಣ 


270 


ಖಾಲಿ 
ಜಾಗ. 


ರಂಗಯ್ಯ ತಂದೆ 
ಗಂಗಯ್ಯ 


80. 00 


| 


517 


517 


ತೆಂಗಿನ 
ಮರ -1 


ತಂತಿ ಬೇಲಿ 
20.0x8.0 ಮೀ . 

ಶೌಚಾಲಯ 
3. 0x2 .0 ಮೀ . 


ಖಾಲಿ ನಿವೇಶನ 
10. 0x8. 0 

ಮೀ . 


26 | 


329 


| 


ಶೀಟಿನ 
ಮನೆ 


ಗಿರಿಯಪ್ಪ ಮಹೇಶ್ 
ಶಿವಣ್ಣ ತಂದೆ ತಿಮ್ಮಪ್ಪ 
ಹೊನ್ನಶಾಮಗೌಡ 
ತಂದೆ ಚಿಕ್ಕಗಂಗಯ್ಯ 


| ಸ್ವಂತ 


20514 


ರಸ್ತೆ 


| ಜಮೀನು | 


ಕಾಮರಾಜು ಸ್ವಂತ 
ಮನೆ | ಜಮೀನು 


ಇ 


3C 


ಕಲ್ಲು ಮನೆ ಖಾಲಿ ನಿವೇಶನ 
1. 0x16.55 ಮೀ . | 188.59ಮೀ . 


ಒಟ್ಟು 


562 .20 
( 0 - 05.08ಗುಂಟೆ) 


ಗ್ರಾಮ ಠಾಣ 


ಕ್ರಮ 


ಘೋಷ್ಟಾರೆ 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ 
ಐನು ಖರಾಬು 
ಎ - ಗುಂ ಎ - ಗುಂ 

ಎ - ಗುಂ 


ಗ್ರಾಮದ ಹೆಸರು 


ಹೋಬಳಿ 


ತಾಲ್ಲೂಕು 


- 


ಜಿಲ್ಲೆ 


ಒಟ್ಟು 


ಒಟ್ಟು ಎ - ಗುಂ 


ಸಂಖ್ಯೆ 


ಚ . ಮೀ . 


ಎ . ಗುಂ 


ಸೋಂಪುರ | ನೆಲಮಂಗಲ | ಬೆಂ . ಗ್ರಾಮಾಂತರ | 5 - 07.08 | 


5 - 07 . 08 


5 - 07. 08 . 


ಶಿವಗಂಗೆ 
ಹೊಸಪಾಳ್ಯ 
(ಶಿವಗಂಗೆ ಗ್ರಾಮ 
ಪಂಚಾಯ್ತಿ 


ಸೋಂಪುರ 


ನೆಲಮಂಗಲ 


| ಬೆಂ . ಗ್ರಾಮಾಂತರ 


562 .20 


0 - 05 .08. 


0 - 05 . 08 


ಒಟ್ಟು 


5 - 07.08 


- 


- 


5 - 07. 08 


562.20 


0 - 05.08 


5 -13 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇಂ . ವಿಜಯ್ ಭಿ ಚಂದಾಪುರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಬಾಹ್ಯ ಅನುದಾನಿತ ಯೋಜನೆಗಗಳು ( ಇಎಪಿ), 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 


PR. 209 


SC. 200 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


